ಕರ್ನಾಟಿಕ ವಿಧಾನ ಪರಿಷತ್ತು 


ಬೆಳೆಗಳು ಯಾವುವು: ಯಾವ 
ಯಾವ ತೋಟಗಾರಿಕಾ ಬೆಳೆಗಳಿಗೆ 
ಬೆಂಬಲ ಬೆಲೆ ವಿಗದಿಪಡಿಸಿದೆ: 
(ಜಿಲ್ಲಾವಾರು ಮಾಹಿತಿ 
ನೀಡುವುದು) 


ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ :. 1039 | 
ಸದಸ್ಯರ ಹೆಸರು ಶ್ರೀ. ಎನ್‌. ರವಿಕುಮಾರ್‌ 
ಉತ್ತರಿಸುವ ಸಚಿವರು ಪೌರಾಡಳಿತ, ತೋಟಗಾರಿಕೆ ಮತ್ತು ರೇಷ್ಮೆ ಸಚಿವರು 
ಉತ್ತರಿಸುವ ದಿನಾಂಕ 29.09.2020 
i ಪತ್ತ RTT We 
ಸೆಂ. ನ ಆ 
ಅ) | ತೋಟಗಾರಿಕಾ ವಿಶ್ವವಿದ್ಯಾಲಯದ | ತೋಟಗಾರ] ಎಜ್ನಾನಗಳ ವಿಶ್ವವಿದ್ಯಾಲಯ, 
ಮಾನ್ಯತೆ (ಅಫಿಲೇಷನ್‌ ಪಚಿದ. ಬಾಗಲಕೋಟಿದಿಂದ ಮಾನ್ಯತೆ (ಅಫಿಲೇಷನ್‌) ಪಡೆದ 
ಕಾಲೇಜುಗಳ ಸಲಖ್ಯೆ ಎಷ್ಟು: | ಯಾವುದೇ ಕಾಲೇಜುಗಳು ಇರುವುದಿಲ್ಲ. 
'ಸಾಲೇಜುಗಳಲ್ಲಿ ಎಷ್ಟು 
ವಿಧ್ಯಾರ್ಥಿಗಳು ವಿದ್ಯಾಭ್ಯಾಸ |." 
ಮಾಡುತ್ತಿದ್ದಾದೆ: (ಣಾಲೇಜುವಾರು | 
ವಿವರ ನೀಡುವುದು) 
ಆ) [ರಾಜ್ಯದ ಪ್ರಮುಖ ತೋಟಗಾರಿಕಾ ರಾಜ್ಯದ ಪ್ರಮುಖ ತೋಟಗಾರಿಕಾ ಬೆಳೆಗಳೆಂದರೆ: 


ಮಾವು, ಬಾಳೆ, ದಾಳಿಂಬೆ, ಸಪೋಟ, ಪಪ್ಪಾಯ, | 


ಟೊಮ್ಯಾಟೊ, ಆಲೂಗಡ್ಡೆ, ಈರುಳ್ಲಿ, ಬದನೆ, ಶುಂರಿ, 
ಮೆಣಸಿನಕಾಯಿ, ತೆಂಗು, ಅಡಿಕೆ; ಗುಲಾಬಿ, ಇತ್ಯಾದಿ. 


2019-20ನೇ ಸಾಲಿಗೆ ಕೇಂದ್ರ ಸರ್ಕಾರದ ಶೃಷಿ ಬೆಟೆ! 


ಮತ್ತು ವೆಚ್ಚ ಆಯೋಗದಿಂದ ಕೊಬ್ಬರಿ ಬೆಲೆ ನೀತಿ 
ಯಡಿ ೯೩೧ ಗುಣಮಟ್ಟದ ಪ್ರತಿ ಕ್ವಿಂಟಾಲ್‌ ಉಂಡೆ 
ಕೊಬ್ಬರಿಗೆ ರೂ.10300/- ಮತ್ತು ಮಿಲ್ಲಿಂ ಕೊಬ್ಬರಿಗೆ 
ರೂ.9960/ಕವಿಷ್ಠ ಬೆಂಬಲ ಬೆಲೆಯನ್ನು 
ನಿಗದಿಪಡಿಸಲಾಗಿರುತ್ತದೆ. ' 

1. 2018-19ನೇ ಸಾಲಿನಲ್ಲಿ ಮಾರುಕಟ್ಟೆಯಲ್ಲಿ 


ಈರುಳ್ಳಿ ಧಾರಣೆ ಕುಸಿತಗೊಂಡಿದ್ದರಿಂದ “ಚೆಲೆ |. 


- ಕೊರತೆ ಪಾವತಿ ಯೋಜನೆ" ಅಡಿ ಪ್ರತಿ 
ಕ್ವಿಂಟಾಲ್‌ ಈರುಳ್ಳಿಗೆ" ಮೂಲ ಬೆಲೆಯಾಗಿ 


ರೂ.600/- ವಿಗದಿಪಡಿಸಿ ಪ್ರತಿಫಲಾನುಭವಿಗೆ | 


ಗರಿಷ್ಟ 75 ಕ್ವಿಂಟಾಲ್‌ ವಿಗದಿಪಡಿಸಿ ಪ್ರತಿ 
ಕ್ವಿಂಟಾಲ್‌ ಗೆ ಗರಿಷ್ಟ ರೂಂಂಂಗಳಿಗೆ, 
ಮೀರದಂತೆ ಬೆಲೆ ವ್ಯತ್ಯಾಸದ ಮೊತ್ತವನ್ನು 
ಇ-ಆಧಾರ್‌ ಮೂಲಕ ಪಾವತಿಸಲಾಗಿರುತ್ತದೆ. 

2. 2018-19ನೇ ಸಾಲಿನಲ್ಲಿ ಮಾವಿನ: ಚೆಲೆ 
ಕುಸಿತವಾಗಿದ್ದರಿಂದ, ರಾಜ್ಯದ APMC ಗಳಲ್ಲಿ 
" ಮಾರಾಟ ಮಾಡಲಾದ ಮಾವಿನ ಹಣ್ಣಿಗೆ 
ರಾಜ್ಯ ಸರ್ಕಾರವು ಪ್ರತಿ ಕ್ವಿಂಟಾಲ್‌ ಗೆ 
ರೂ750- ಬೆಂಬಲ ಬೆಲೆ ವಿಗದಿಪಡಿಸಿ, 
ಮಾರಾಟ ಮಾಡಲಾದ ಪ್ರತಿ ಕ್ವಿಂಟಾಲ್‌ 
ಮಾವಿಗೆ ಗರಿಷ್ಠ ರೂ. 250/- ರಂತೆ ಗರಿಷ್ಠ 5 
ಹೆಕ್ಟೇರ್‌ ವಿಸೀರ್ಣದ ಬೆಳೆಗೆ ಬೆಂಬಲ 
ಬೆಲೆಯನ್ನು ನೀಡಲಾಗಿರುತ್ತದೆ. 


ಮುಂದುವರೆದು ಜಿಲ್ಲಾ ಟಾಸ್‌ ಪೋರ್ಸ್‌ & 
ಸಮಿತಿಯಿಂದ ಬೆಂಬಲ ಬೆಲೆ ನಿಗದಿಪಡಿಸುವ ಕುರಿತು 
ಪ್ರಸ್ತಾವನೆಯನ್ನು ಸಲ್ಲಿಸಿದ್ದಲ್ಲಿ ನಿಯಮಾನುಸಾರ 
ಕ್ರಮವಹಿಸಲಾಗುವುದು. 


ಇ) 1 ರಾಜ್ಯದಲ್ಲಿ ಎಷ್ಟು ಎಕರೆ | 2018-19ನೇ ಸಾಲಿನ ಅಂಕಿ ಅಂಶಗಳನ್ನೆಯ 
ಪ್ರದೇಶದಲ್ಲಿ ತೋಟಗಾರಿಕಾ | ರಾಜ್ಯದಲ್ಲಿ ಒಟ್ಟು57,44861.06 ಎಕರೆ ಪ್ರದೇಶದಲ್ಲಿ 


ಬೆಳೆಗಳನ್ನು ಬೆಳೆಯಲಾಗುತ್ತಿದೆ; | ತೋಟಗಾರಿಕೆ: ಬೆಳೆಗಳನ್ನು.-"--ಬೆಳೆಯಲಾಗುತ್ತಿದೆ. | 
ಅವು ಯಾವುವು? (ಜಿಲ್ಲಾಬಾರು 


| ಮಾಹಿತಿ ನೀಡುವುದು) ಕುಳ Bs 
ಟ್‌ 0 ಪಮುಖಬೆಳೆಗಳು ಪ್ರಡೇಶ | 
J | ಸ -.)! ಸಂ (ಎಕರೆಗಳ 


; ಲಿ) 
1. 1ಹಣ್ಣಿನ ಬೆಳೆಗಳು (ಮಾವು, | 958612.08 
ಬಾಳೆ, ದಾಳಿಂಬೆ, ಸಪೋಟ, 
ಪಪ್ಪಾಯ ಇತ್ಯಾದಿ)- 

2. | ತರಕಾರಿ ಬೆಳೆಗಳು | 1187171.02 
(ಟೊಮ್ಯಾಟೊ, ಆಲೂಗಡ್ಡೆ, | 
ಈರುಳ್ಳಿ, ಬದನೆ ಇತ್ಯಾದಿ) 
3. 1 ಸಾಂಬಾರು ಬೆಳೆಗಳು (ಶುಂಠಿ, | 737418.69 
ಮೆಣಸಿನಕಾಯಿ, 'ಅರಿಶಿನ 
ಇತ್ಯಾದಿ) B 

4. | ತೋಟದ ಬೆಳೆಗಳು (ತೆಂಗು, | 2789604.08 
ಅಡಿಕೆ, ಗೋಡಂಬಿ, ಇತ್ಯಾದಿ) 


5. [ವಾಣಿಜ್ಯ ಪುಷ್ಪಗಳು | 67837.40 
(ಗುಲಾಬಿ, ಜರ್ಬೆರಾ, 
ಕಾರ್ನೇಷನ್‌ ಇತ್ಯಾದಿ) NE 
6. | ಔಷಧೀಯ 1157421 
| ಬೆಳೆಗಳು(ಅಶ್ಯಗಂಧ, 
ಸ - | ಶ್ರೀಗಂಧ, ಸರ್ಪಗಂಧ 
ಸ ಈ ಇತ್ಯಾದಿ) 
7. ಸುಗಂಧಿತ ಬೆಳೆಗಳು | 2644.59 
(ಪಚೋಲಿ, ಜಿರೇನಿಯಮ್‌, 
ಒಟ್ಟು | 574486106 
ಜಿಲ್ಲಾವಾರು ಮಾಹಿತಿಯನ್ನು .. 'ಅಮುಬಂಧ- 


ರಲ್ತಿಒದಗಿಸಿದೆ. 


HORTI 412 HGM 2020 


(ನಾರಾಯಣ ಗೌಡ) 


ಪೌರಾಡಳಿತ, ತೋಟಗಾರಿಕೆ ಮತ್ತು ರೇಷ್ಮೆ 
ಸಚಿವರು 


J 


Weer 
Bs 


oN 


ಅನುಬಂಧ - 1 


ತೋಟಗಾರಿಕೆ ಬೆಳೆಗಳ ಜಿಲ್ಲಾವಾರು ವಿಸ್ತೀರ್ಣದ ವಿವರ 


1. ಹಣ್ಣಿನ 
ಬೆಳೆಗಳು 


2. ತರಕಾರಿ 
ಬೆಳೆಗಳು 


ಕ. | ಜಲ್ಲೆಗಳು 
ಸಂ, 


ಬೆಂಗಳೂರು (ನ) 


ಂಗಳೂರು (ಗ್ರಾ) 


13883.98 11476.11 


33327.27 22132.75 


ಚಿಕ್ಕಬಳ್ಳಾಪುರ 


39755,05 29225.70 


ಚಿತ್ರದುರ್ಗ 


37562.23 68895.68 


i] 


23824.20 50264.19 


124861.61 101956.28 


86874.87 3054.97 


29657.68 646.91 


82353.93 


14140.59 


ಬಾಗಲಕೋಟಿ 25286.51 


12 [ವಿಜಯಾಪುರ 
[13 [ಧಾರವಾಡ 
ಬಳ್ಳಾರಿ 33756.15 

[soc | 1297609 | 


101504.23 
110587.97 


55170.02 
77804.67 
100084.59 
56419.90 


1110.47 


38628.97 


"4" ತೋಟದ 
ಬೆಳೆಗಳು 


3. ಸಾಂಬಾರು 
ಬೆಳೆಗಳು 


987.26 7573.61 4192.35 
1778.38 11920.84 4745.11 
1896.89 5338.66 6599.40 104.13 


5. ವಾಣಿಜ್ಯ 
ಪುಷ್ಪಗಳು 


ಬೆಳೆಗಳು 


ವಿಸ್ತೀರ್ಣ : ಎಕರೆಗಳಲ್ಲಿ 


ಬೆಳೆಗಳು | (1ರಿಂದ?) 


51,89 247412.36 


243885.37 


168000.80 


298491.00 
685599.65 
4.89 139090.09 


8884.01 983.93 


15365.40 


20430.20 563363.63 5219.22 
24191.95 


4223.24 


201900.97 


3.46 
6456.72 39.54 


| 12337357 | nos | oso | | 


106.25 
132054.82 
113318.96 

509.03 


144729.04 


23239.21 9871.65 1675.34 17.30 48559.39 

| 19 [ಕಲಬುರಗಿ 31697.99 5549.12 2814.47 | 52333.32 
202822 | 49.42 101788.13 
565.88 5489771 
6370.24 59.30 240.18 121.08 9249.44 
43443.74 22204.28 2739136 | 2816.45 96.84 81.54 130613.18 
| 24 [ಚಿಕ್ಕಮಗಳೂರು 9133449 | 261416.74 1.98 412952.13 
13291.04 | 370066.98 50.53 23.33 | 39103042 
108010.50 | 27302777 | 166345 461811.53 
825.31 56618.02 21245.35 9147117 
ಮಂಡ್ಯ 964.60 147153.75 | 309251 85.99 176195.93 
ಮೈಸೂರು 64402.91 1819.99 11.59 19.92 150243.92 
ಉಡುಪಿ 2068.23 169052.88 301.46 4.94 179102.44 
ಒಟ್ಟು 737417.69 | 2789604.08 | 67837.40 | 1574.21 2644.59 | 5744861.06 


ತೋಟಗಾರಿಕೆ ಜಂಟಿ ನಿರ್ದೇಶಕರು 


(ಯೋಜನೆ) 


